ಆನ್‌ಲೈನ್‌ ದಿನಪ 


www.jyothishamithra.com 


ಸಂಚಿಕೆ : 816 02-11-2020 ಸೋಮವಾರ 
ಶಾರ್ವರಿಸಂವತ್ಸರ ದಕ್ಷಿಣಾಯನ ಶರತ್‌ಖುತು ನಿಜ ಆಶ್ವಯುಜಮಾಸ ಕೃಷ್ಣಪಕ್ಷ 


ತಿಥಿ : ಬಿದಿಗೆ 
(ಗಂಟೆ 25.13ರ ವರೆಗೆ) 


ನಕ್ಷತ್ರ : ಕೃತಿಕಾ 
( ಗಂಟೆ 23.49ರ ವರೆಗೆ ) 
ರಾಹುಕಾಲ ; 
07.52 AM - 09.19 AM 
ಗುಳಿಕಕಾಲ ; 
01.42 PM -03.09 PM 


ಹತ್ತ... ಒ ೫ 


ರವಿ ಗ್ರಹನಿಂದ 


ನಮ್ಮ ಪೂರ್ವ ಜನ್ಮದಿಂದ ಹಿಂಬಾಲಿಸಿಕೊಂಡು ಬಂದಿರುವ 
ಕಾಯಿಲೆಗಳು, ಅನುವಂಶಿಕವಾಗಿ ಈ ಜನ್ಮದಲ್ಲೂ ಕಾಡುತ್ತವೆ. 
ಇದಕ್ಕೆ ಕಾರಣ, ನಮ್ಮ ಜೀವವು ನಮಗೆ ನಮ್ಮ ಹಿಂದಿನ 
ಕರ್ಮಗಳನ್ನು ಅನುಭವಿಸಲು ತಕ್ಕ ವಾಹನವನ್ನು (ದೇಹಕ್ಕಾಗಿ) 
ಕೊಡಬಲ್ಲ ತಾಯಿ ತಂದೆಯರನ್ನು ಹುಡುಕಿಕೊಂಡು ಬಂದಿರುತ್ತದೆ. 
ರವಿಯು ದೇಹದ ತುಂಬ ಅವಶ್ಯಕವಾದ ಭಾಗಗಳನ್ನು, ಮತ್ತು 
ಅವಯವಗಳ ರಚನೆಯನ್ನು ಆಳುವನು. ಬಹಳ ಮುಖ್ಯವಾಗಿ 
ಹೃದಯವನ್ನು ನಿಯಂತ್ರಿಸುವನು. ರವಿಯು ತುಂಬ 
ಕಲುಷಿತನಾಗಿದ್ದರೆ, ದೃಷ್ಟಿಯು ಬಲಹೀನವಾಗಿರುತ್ತದೆ. 


ರವಿಗ್ರಹನೊಬ್ಬನನ್ನೇ ಕಾಯಿಲೆಗಳಿಗೆ ಪರಿಶೀಲಿಸಿದಾಗ, 
ಅದು ಪ್ರಮುಖವಾಗಿ ಹೃದಯ, ಮೆದುಳು ಮತ್ತು ಕಣ್ಣುಗಳಿಗೆ 
ಸಂಬಂಧಿಸಿರುತ್ತದೆ. ನಾಡಿ ಮಿಡಿತದಲ್ಲಿ ಏರಿಳಿತಗಳು, 
ಮುಖದಲ್ಲಿನ ಮೊಡವೆ, ಉಷ್ಣಸಂಬಂಧದ ತೊಂದರೆಗಳು, 
ರಕ್ತನಾಳಗಳಲ್ಲಿನ ಆಡಚಣೆಗಳು ಇತ್ಯಾದಿಗಳು ರವಿಯ 
ಆಧಿಪತ್ಯಕ್ಕೆ ಒಳಪಟ್ಟಿರುತ್ತದೆ. ಪುರುಷರಲ್ಲಿ ಬಲಗಣ್ಣು, 
ಸ್ತ್ರೀಯರಲ್ಲಿ ಎಡಗಣ್ಣು, ಮೂರ್ಛೆ, ತಲೆತಿರುಗುವಿಕೆ, ಜ್ವರ, 
ಮೆದುಳಿನಲ್ಲಿ ತೊಂದರೆ, ದುರ್ಗಂಧ, ಕಣ್ಣಿನ ಪೋರೆ, ಶೀತದಿಂದ 
ದೇಹದ ಅವಯವಗಳು ಸೆಟೆಯುವಿಕೆ, ಇತ್ಯಾದಿಗಳ ಬಾಧೆ 
ಇರುತ್ತದೆ. ರವಿಯು ದ್ವಿಸ್ವಭಾವ ರಾಶಿಗಳಲ್ಲಿ ಕಲುಷಿತನಾಗಿದ್ದರೆ, 
ರವಿಗೆ ಸಂಬಂಧದಿಂದ ಕಾಯಿಲೆಗಳು ಉಂಟಾಗುತ್ತವೆ.ರವಿಯು 
ಕೇಂದ್ರಗಳಲ್ಲಿ ಉಚ್ಛ, ಸ್ವರಾಶಿಗತನಾಗಿದ್ದರೆ ಜಾತಕರಲ್ಲಿ ರೋಗ 
ನಿರೋಧಕ ಶಕ್ತಿಯು ಹೆಚ್ಚಾಗಿರುತ್ತದೆ. 


'ದಿ 
ಉಚಿತ....! 


ಹಿ) 


| ರಸ್ತೆಗಳು / ನಿವೇಶನಗಳು | ರಸ್ತೆಗಳು / ನಿವೇಶನಗಳು ನಿವೇಶನಗಳು 


ಉತ್ತರ ದಿಕ್ಕು: ಜಗತ್ತಿಗೆ ಆಧಾರವಾದ ಸೂರ್ಯನು ಸಹ 
ಉತ್ತರಕ್ಕೆ ಪ್ರಯಾಣ ಬೆಳೆಸುತ್ತಾನೆ. ಇದನ್ನೇ ಉತ್ತರಾಯಣ 
ಎನ್ನುವರು. ವಾಸ್ತು ಶಾಸ್ತ್ರ ರೀತಿಯ ಉತ್ತರಕ್ಕೆ ಹೆಚ್ಚು 
ಪ್ರಾಧಾನ್ಯತೆಯಿದೆ. ಸಾಮಾನ್ಯವಾಗಿ ಉತ್ತರಾಭಿಮುಖವಾಗಿ 
ಮನೆಯಿರುವವರು  ಸೌಖ್ಯವಾಗಿರುತ್ತಾರೆ. ಉನ್ನತಿಗೆ 
ಬರುವುದಕ್ಕೂ ಹಾಳಾಗುವುದಕ್ಕೂ ಈ ರಸ್ತೆಗಳು 
ಆಧಾರವಾಗಿರುತ್ತವೆ. ಯಾವುದೇ ನಿವೇಶನವಾಗಲಿ ಆ 
ನಿವೇಶನಕ್ಕೆ ಉತ್ತರದ ರಸ್ತೆ ಇದ್ದರೆ ಒಳ್ಳೆಯದು. ಕಾರಣ 
ಉತ್ತರವು ಲಕ್ಷ್ಮಿ ಸ್ಥಾನವು. ಆದ್ದರಿಂದ ಇದನ್ನು ಮೊದಲ ದರ್ಜೆ 
ನಿವೇಶನವೆನ್ನುತ್ತೇವೆ. 


ಪೂರ್ವ ದಿಕ್ಕು: ಈ ದಿಕ್ಕನ್ನು ಇಂದ್ರ ಪ್ರತಿನಿಧಿಸುತ್ತಾನೆ. 
ಆತ್ಮಕಾರಕನಾದ, ಪಿತೃಕಾರಕನಾದ ರವಿಯು ಈ ದಿಕ್ಕನ್ನು 
ಪ್ರತಿನಿಧಿಸುವ ಗ್ರಹವು. ಪೂರ್ವಕ್ಕೆ ರಸ್ತೆ ಇದ್ದರೆ ಆ ರಸ್ತೆಯಲ್ಲಿ 
ಪೂರ್ವಾಭಿಮುಖವಾಗಿ ನಿರ್ಮಿಸಿರುವ ಗೃಹಸ್ಥರ ಮನೆಯಾಗಲಿ, 
ನಿವೇಶನವಾಗಲಿ, ಪುರುಷ ಪ್ರಧಾನವಾಗಿರುತ್ತದೆ. ಅಲ್ಲಿ 
ವಾಸಿಸುವವರು ಒಳ್ಳೆಯ ಹೆಸರನ್ನು ಗಳಿಸುತ್ತಾರೆ. ಈ ದಿಕ್ಕಿನ 
ನಿವೇಶನ, ಮನೆಯನ್ನು ಎರಡನೆ ದರ್ಜೆ ನಿವೇಶನವೆಂತಲೂ 
ಕರೆಯಬಹುದು. 


ಪಶ್ಚಿಮ ದಿಕ್ಕು: ಈ ದಿಕ್ಕನ್ನು ಮೂರನೇ ದರ್ಜೆಗೆ ಹೋಲಿಸಿ ಈ 
ದಿಕ್ಕಿನಲ್ಲಿ ಬರುವ ರಸ್ತೆಗಳು ನಿವೇಶನ, ಮನೆಗಳ ಫಲಾಫಲಗಳನ್ನು 
ಹೇಳಬಹುದು. ಪಶ್ಚಿಮ ದಿಕ್ಕನ್ನು ಶನಿಗ್ರಹವು ಪ್ರತಿನಿಧಿಸಿರುತ್ತದೆ. 
ಈ ಗ್ರಹದ ಗುಣ, ಸ್ವಭಾವ, ನಡತೆಯ ಅಂಶದಂತೆ ಫಲಾಫಲಗಳು 
ಸಿಗುತ್ತವೆ. ಪಶ್ಚಿಮ ಎಂದಾಕ್ಷಣ ಆ ನಿವೇಶನಕ್ಕೆ / ಆ ಮನೆಗೆ 
ಪೂರ್ವ ಇಲ್ಲ ಎಂದು ಅರ್ಥ. ಸೂರ್ಯನು ಅಸ್ತಮಿಸುವ ದಿಕ್ಕು 
ಪಶ್ಚಿಮ. ಆದರೂ ಸಹ ಈ ದಿಕ್ಕಿನ ನಿವೇಶನಗಳಲ್ಲಿ ವಾಸ್ತು 


ಅನುಗುಣವಾಗಿ ಮನೆಯನ್ನು ನಿರ್ಮಿಸಬಹುದು. ಪಶ್ಚಿಮ 
ವಾಯುವ್ಯದ ದ್ವಾರವಿಟ್ಟು, ಮನೆ ನಿರ್ಮಾಣ ಮಾಡಿದರೆ 
ಅನಾಯಾಸದ ಆದಾಯವನ್ನು ರಾಜಕೀಯ ಅಧಿಪತ್ಯವನ್ನು 
ಉಂಟು ಮಾಡುತ್ತದೆ. 


ಜ್ಯೋತಿಷ ಮಿತ್ರ ಆನ್ಲೈನ್‌ ದಿನಪತ್ರಿಕೆ ಪ್ರಸ್ತುತ ಪಡಿಸುತ್ತಿದೆ 


1900/30 ಆನ್ಲೆ ಎನ್‌ ಜೊ ್ಯೀತಿಷ ಕ್ಲಾಸ್‌ 


11111111 


Www.jyothishamithra.com 
ee ಅವಧಿಯಲ್ಲಿ ಜ್ಯೋತಿಷ ಕಲಿಯಿರಿ. 


ತರಗತಿಯನ್ನು ಯಾವಾಗ ans ವೀಕ್ಷಿಸ 
ಬಹುದಾಗಿದೆ. 


ಡಿಜಿಟಲ್‌ ಕ್ಲಾಸ್‌ ಆಗಿರುವುದರಿಂದ ಸುಲಭವಾಗಿ 
ಅರ್ಥವಾಗುತ್ತದೆ. 


ಪ್ರತಿ ತರಗತಿಯ ನೋಟ್ಟನ್ನು ಡೌನ್‌ಲೋಡ್‌ 
ಮಾಡಿ ಪ್ರಿಂಟ್‌ ತೆಗೆಯಬಹುದಾಗಿದೆ. 


ಹೆಚ್ಚಿನ ಅರ್ಹತೆ ಅಗತ್ಯವಿಲ್ಲ.ಕನ್ನಡ ಓದಲು ಬರೆಯಲು 
ತಿಳಿದಿದ್ದರೆ ಸಾಕು. 


ತರಗತಿ ಪೂರ್ತಿಯಾದ ಬಳಿಕ ನಿಖರವಾಗಿ ಜಾತಕ 
ವಿಮರ್ಷೆ,ಜಾತಕ ಹೊಂದಾಣಿಕೆ, ಮುಹೂರ್ತ ನೀಡಲು 
ನಿಮ್ಮಿಂದ ಸಾಧ್ಯ ವಾಗುತ್ತದೆ. 


ವಿ.ಸೂ. ಈ ಆಫರ್‌ಕೆಲವೇ ದಿನಗಳು ಮಾತ್ರ... 


ಡೆಮೋ ಕ್ಲಾಸ್‌, ಪಠ್ಯಕ್ರಮ, ರಿಜಿಸ್ಟೇಷನ್‌ಗಾಗಿ ಸಂಪರ್ಕಿಸಿ ; 
9986671473 / 9535283535 


ದಕ್ಷಿಣ ದಿಕ್ಕು : ಸಾಮಾನ್ಯವಾಗಿ ಈ ದಿಕ್ಕನ್ನು ನಾಲ್ಕನೆ 
ದರ್ಜೆಗಾಗಿ ಹೋಲಿಸುವುದು. ಆದರೂ ಸಹ ಈ ದಿಕ್ಕಿನಲ್ಲಿ 
ಇರುವ ನಿವೇಶನದಲ್ಲಿ ಒಳ್ಳೆಯ ಮನೆಯನ್ನು ನಿರ್ಮಾಣ 
ಮಾಡಬಹುದು. ಈ ದಿಕ್ಕನ್ನು ಪ್ರತಿನಿಧಿಸುವ ಗ್ರಹ ಕುಜ 
(ಮಂಗಳ). ಈ ಗ್ರಹದ ಸ್ವಭಾವವನ್ನು / ಕಾರಕತ್ವದಂತೆ 
ಫಲ ಪ್ರತಿಫಲಗಳನ್ನು ಪಡೆಯಬಹುದು. 


ಆದ್ದರಿಂದ. ಯಾವುದೇ ರಸ್ತೆಯಾಗಲಿ ವಾಸುವಿನ 
ಅನುಗುಣವಾಗಿ ಸರಿಪಡಿಸಿಕೊಂಡು ವಾಸ್ತು ರೀತಿಯ ಮನೆ 
ನಿರ್ಮಿಸಬಹುದು. "ಸರ್ವಂ ದೈವಾಧೀನಂ, ದೈವ ಮಂತ್ರಾಧೀನಂ, 
ಮಂತ್ರಂ ಮಾನವಾಧೀನ ಎಂಬಂತೆ ಈ ಸಕಲ ಸೃಷ್ಟಿಯು ಆ 
ದೇವರ ಆಧೀನ. ಆ ದೇವರು ಮಂತ್ರ/ ಪ್ರಾರ್ಥನೆಯ ಆಧೀನ, 


ಮಂತ್ರ / ಪ್ರಾರ್ಥನೆ ಮಾನವನ ಆಧೀನ. 


ಎಳಿ ವಾಡು 
ಜ್ಯೋತಿಷ ಮಿತ್ರ ಆನ್ಲೈನ್‌ ದಿವಪತ್ರಿಕ 
ಗೌರವ ಸಂಪಾದಕರು : ಜೀವನ್‌ ಉಳ್ಳಾಲ್‌ 
ಸ೦ಪಾದಕರು : ಪ್ರೀಷೆ ಎಸ್‌. 
ಕಚೇರಿ ವಿಳಾಸ : ಹತ್ತಾರ್‌ ಕಾಂಪ್ಲೆಕ್ಸ್‌, ಹೊಸಬೆಟ್ಟು, ಮ೦ಗಳೂರು - 575019. 
PH : 9986671473/ 9535283535 


jimonline@gmailcom www.jyothishamithra.com 


